ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 503 
ಮಾನ್ಯ ವಿಧಾನ ಪರಿಷತ್ತಿನ ಸದಸ ರ ಹೆಸರು : ಶ್ರೀಕೆ. ಗೋವಿಂದರಾಜ್‌ 
ಉತ್ತರಿಸಬೇಕಾದ ದಿನಾಂಕ 05.02.2021 
ಉತ್ತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
0 ವಿಕಲಚೇತನರ ಮತ್ತು 'ಓರಿಯ ನಾಗರಿಕರ 
ಸಬಲೀಕರಣ ಇಲಾಖೆ ಸಚಿವರು 
ಕ್ರಸಂ ಪಕ್ನ ಉತ್ತರ 
ಅ) 1|ಹಿರಿಯ ನಾಗರೀಕರು, ಮಕ್ಕಳು ಮತ್ತು | ಹಿರಿಯ ನಾಗರಿಕರ ಸ್ಥಿತಿಗತಿಯು ಸಮಾಜದ ಆರೋಗ್ಯವನ್ನು ಸೂಚಿಸುವ 
ಮಹಿಳೆಯರ ಸ್ಥಿತಿಗತಿಯ ಸಮಾಜದ ಮಾನದಂಡಗಳಲ್ಲೊಂದಾಗಿದ್ದು, ವೃದ್ಧರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿರುವ 
ಆರೋಗ್ಯವನ್ನು ಸೂಚಿಸುವ | ರಾಜ್ಯಗಳ ಪಟ್ಟಿಯಲ್ಲಿ ದೇಶದಲ್ಲಿಯೇ ನಮ್ಮ ರಾಜ್ಯ ಎರಡನೇ 
ಮಾನದಂಡಗಳೆಲ್ಲೊಂದಾಗಿದ್ದು, ವೃದ್ಧರನ್ನು ಸ್ಥಾನದಲ್ಲಿರುವುದು ಇತ್ತೀಚಿನ ದಿನಪತ್ರಿಕೆಯಲ್ಲಿ ಪ್ರಕಟಣೆಗೊಂಡಿರುವುದು 
ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿರುವ ರಾಜ್ಯಗಳ ಸರ್ಕಾರದ ಗಮನಕ್ಕೆ ಬಂದಿದೆ. 
ಪಟ್ಟಿಯಲ್ಲಿ ದೇಶದಲ್ಲಿಯೇ ನಮ್ಮ ರಾಜ್ಯ ಪ್ರಸ್ತುತ ಇಲಾಖೆಯು ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ 
ಎರಡನೇ. ಸ್ಥಾನದಲ್ಲಿರುವುದು ಸರ್ಕಾರದ ಹಲವಾರು ಯೋಜನೆಗಳನ್ನು ಹಿರಿಯ ವಾಗರಿಕರ ಕಲ್ಯಾಣಕ್ಕಾಗಿ 
ಗಮನಕ್ಕೆ ಬಂದಿದೆಯೇ; ಅನುಷ್ಠಾನಗೊಳಿಸುತ್ತಿದೆ. 
2016ರಲ್ಲಿ ಹಿಶಿಯ ನಾಗರಿಕರ ಸೇವೆಗಳ ಅತ್ಯುತ್ತಮ ಅನುಷ್ಠಾನಕ್ಕಾಗಿ 
ಕೇಂದ್ರ ಸರ್ಕಾರದಿಂದ ಇಲಾಖೆಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲಾಗಿದೆ. 
ಇನ್ನು ಮುಂದೆಯೂ ಸಹ ನಲಾಖೆಯು ಹಿರಿಯ ನಾಗರಿಕರ 
ಸಂರಕ್ಷಣೆಗಾಗಿ ಯೋಜನೆಗಳನ್ನು ಹೆಚ್ಚನ ಜವಾಬ್ದಾರಿಯಿಂದ 
ನಿರ್ವಹಿಸಲು ಕ್ರಮವಹಿಸುತ್ತದೆ. - 
ಆ) ಬಂದಿದ್ದಲ್ಲಿ, ಹಿರಿಯ ನಾಗರೀಕರ ಹಿತಾಸಕ್ತಿ ರಾಜ್ಯದಲ್ಲಿ ಹಿರಿಯ ನಾಗರಿಕರ ಹಿತಾಸಕ್ತಿ ರಕ್ಷಣೆಗಾಗಿ ಸರ್ಕಾರವು ಈ 


ರಕ್ಷಣೆಗೆ ಅಗತ್ಯವಾದ ಯಾವ ಯಾವ 


ಸರ್ಕಾರ 
ನೀಡುವುದು) 


ರೂಪಿಸಿದೆ? 


ಕಾರ್ಯತಂತ್ರ ಹಾಗೂ ಯೋಜನೆಗಳನ್ನು 
(ವಿವರಗಳನ್ನು 


ಕೆಳಕಂಡ ಕಾರ್ಯತಂತ್ರ ಹಾಗೂ ಯೋಜನೆಗಳನ್ನು ರೂಪಿಸಿರುತ್ತದೆ. 


ಹಿರಿಯ ನಾಗರಿಕರ ಆರೋಗ್ಯ ಕ್ಷೇಮಾಭಿವೃದ್ಧಿ, ಆರ್ಥಿಕ ಭದ್ರತೆ, ವಸತಿ, 
ಆಶ್ರಯ ಮತ್ತು ಜೀವದ ರಕ್ಷಣೆಗಾಗಿ ರಾಜ್ಯ ಹಾಗೂ ಕೇಂದ್ರ 


ಸರ್ಕಾರಗಳು ರಾಜ್ಯ ಹಾಗೂ ಕೇಂದ್ರ ನೀತಿಗಳನ್ನು ರೂಪಿಸಿ 
ಅನುಷ್ಠಾನಗೊಳಿಸುತ್ತಿದೆ. 
* ರಾಜ್ಯ ' ನೀತಿಯನ್ನು ಅನುಷ್ಠಾನಗೊಳಿಸಲು ಮುಖ್ಯಮಂತ್ರಿಯವರ 


ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆಯನ್ನು (ಟಾಸ್ಕ್‌ ಪೋರ್ಸ್‌ನ್ನು) ರಚಿಸಿದ್ದು, 
ಈ ರಾಜ್ಯ ನೀತಿಯ ಅನುಷ್ಠಾನದ ಮೇಲ್ವಿಚಾರಣೆಯನ್ನು ನಡೆಸುತ್ತಿದೆ. 

೪ ಕೇಂದ್ರ ಸರ್ಕಾರವು ಪಾಲಕರ ಪೋಷಣೆ, ಸಂರಕ್ಷಣೆ ಹಾಗೂ ಹಿರಿಯ 
ನಾಗರಿಕರ ರಕ್ಷಣೆ ಕಾಯ್ದೆ 2007ನ್ನು ಜಾರಿಗೊಳಿಸಿದ್ದು, ಇದನ್ನು 
ದಿನಾಂಕ:19.02.2009 ರಿಂದ ರಾಜ್ಯ ಸರ್ಕಾರದಲ್ಲಿ ಜಾರಿಗೊಳಿಸಿ 
ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 

* ಹಿರಿಯ ನಾಗರಿಕರ ಮೇಲ್ವಿಚಾರಣೆ ನಿರ್ವಹಣೆಗಾಗಿ ಸದರಿ ಕಾಯ್ದೆಯ 
ಪರಿಚ್ಛೇದ-7ರ ಉಪನಿಯಮ (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 


ಚಲಾಯಿಸಿ ಪ್ರಿ ಕಂದಾಯ ಉಪವಿಭಾಗದಲ್ಲಿ ಒಂದು 
ನ್ಯಾಯಮಂಡಳಿಯನ್ನು ಸ್ಥಾಪಿಸಿದ್ದು, ನಿರ್ವಹಣಾ ಮಂಡಳಿಯ 
ಅಧ್ಯಕ್ಷರನ್ನಾಗಿ ಆಯಾ ಕಂದಾಯ ಉಪವಿಭಾಗದ ಸಹಾಯಕ 
ಆಯುಕ್ತರನ್ನು, (ಉಪ ವಿಭಾಗಾಧಿಕಾರಿಯವರನ್ನು) ನೇಮಕ 


ಮಾಡಲಾಗಿದೆ. 


*ಜಿಲ್ಲಾ ಮಟ್ಟದಲ್ಲಿ ಪಾಲಕರ ಪೋಷಣೆ, ಸಂರಕ್ಷಣೆ ಹಾಗೂ ಏರಿಯ 
ನಾಗರಿಕರ ರಕ್ಷಣೆ ಕಾಯ್ದೆ-2007 ಪರಿಚ್ಛೇದ-7ರನ್ನ್ವಯ ಸ್ಥಾಪಿಸಿರುವ 
ನಿರ್ವಹಣಾ ನ್ಯಾಯಮಂಡಳಿಯ ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನು 
ಅಂಗೀಕರಿಸಲು ನಿಯಮ-15ರ ಉಪನಿಯಮ (1ರ ಮೇರೆಗೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ: ಕರ್ನಾಟಕ ಸರ್ಕಾರವು ಪ್ರತಿ 
ಜಿಲ್ಲೆಗೆ ಒಂದರಂತೆ “ಮೇಲ್ಮನವಿ ನ್ಯಾಯಮಂಡಳಿ”ಯನ್ನು. ಮೇಲ್ಗನವಿ 
ನ್ಯಾಯಮಂಡಳಿಯ” ಅಧ್ಯಕ್ಷರನ್ನಾಗಿ ಆಯಾ ಜಿಲ್ಲೆಯ 
| ಜಿಲ್ಲಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. 

€ ಸದರಿ ಕಾಯ್ದೆಯ ಪರಿಚ್ಛೇದ-18(1) ರನ್ನ್ವಯ ಆಯಾ ಜಿಲ್ಲೆಯ 
ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಇವರನ್ನು ನಿರ್ವಹಣಾಧಿಕಾರಿಗಳೆಂದು ಪದನಾಮಗೊಳಿಸಿ ಸರ್ಕಾರವು 
ದಿನಾಂಕ:13.09.2010ರಂದು ಆದೇಶಿಸಿದೆ: 

* ಪೋಷಕರನ್ನು ನಿರ್ಲಕ್ಷಿಸುವ ಮಕ್ಕಳಿಗೆ ಅಥವಾ ಹೋಷಕರಿಗೆ 
ವಿಧಿಸುವ ದಂಡ/ಶಿಕ್ಷೆಯು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು 
ರಕ್ಷಣಾ ಕಾಯ್ದೆ-2007ರಲ್ಲಿ, ಮಕ್ಕಳು ಪೋಷಕರನ್ನು ತ್ಯಜಿಸುವ 
ಪ್ರವೃತ್ತಿಯನ್ನು ತಡೆಗಟ್ಟಲು, ಇಂತಹ ಮಕ್ಕಳಿಗೆ/ಹೋಷಕರಿಗೆ ವಿಚಾರಣೆ 
ನಂತರ 3 ತಿಂಗಳ ಜೈಲು ವಾಸ ಮತ್ತು ರೂ.5000/- ದಂಡ ಅಥವಾ 
ಎರಡೂ ವಿಧಿಸಲು ಅವಕಾಶವಿದೆ. 


* ಸದರಿ ಕಾಯ್ದೆಯನ್ನಯ ಈ ಮೇಲೆ ತಿಳಿಸಿದಂತೆ ರಚಿತಗೊಂಡ | 
ನ್ಯಾಯಮಂಡಳಿಗಳಿಗೆ ಹಿರಿಯ ನಾಗರಿಕರು ತಮ್ಮ ನಿರ್ವಹಣೆಗೆ 
ಕುಟುಂಬದಿಂದ ಕ್ರಮ ಕೈಗೊಳ್ಳಲು ಸೂಕ್ತ ನ್ಯಾಯಾದೇಶ ಪಡೆಯಲು 
ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಸೇವೆಯು "ಉಚಿತವಾಗಿದೆ. ಈ ಬಗ್ಗೆ 
ವ್ಯಾಪಕ ಪ್ರಚಾರ ನೀಡಿದ್ದು ಹಿರಿಯ ನಾಗರಿಕರು ಸಹಾಯ 
ಪಡೆಯುತ್ತಿದ್ದಾರೆ. 

* ಸದರಿ ಕಾಯ್ದೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ರಾಜ್ಯ 
ಪರಿಷತ್‌ ಹಾಗೂ ಜಿಲ್ಲಾ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. ಈ 
ಸಮಿತಿಗಳ ಮುಖಾಂತರ ಹಿರಿಯ ನಾಗರಿಕರ ಕಲ್ಯಾಣ ಕಾರ್ಯಕ್ರಮಗಳ 
ಪ್ರಗತಿ ಪರಿಶೀಲನೆ ಹಾಗೂ ಆಯಾಯ ಜಿಲ್ಲೆಗಳ ಹಿರಿಯ ನಾಗರಿಕರ 
ಕುಂದು ಕೊರತೆಗಳ ಬಗ್ಗೆ ಸಹ ಚರ್ಚಿಸಿ ಕ್ರಮವಹಿಸಲಾಗುತ್ತದೆ. 


೬ ಹಿರಿಯ ನಾಗರಿಕರು ಕಿರುಕುಳ, ಹಣಕಾಸಿನ ಶೋಷಣೆ, ಮಾನಸಿಕ 
ತುಮುಲ ಮತ್ತು ದುರ್ಬಲ ಇಂತಹ ಅನೇಕ ಸಮಸ್ಯೆಗಳ ನಿವಾರಣೆಗಾಗಿ 
ತುರ್ತು ಸಹಾಯಕ್ಕಾಗಿ ಹಿರಿಯ ನಾಗರಿಕರ ' ಸಹಾಯವಾಣಿ 
ಕೇಂದ್ರಗಳನ್ನು ಆಯಾ ಜಿಲ್ಲೆಯ ಜಿಲ್ಲಾ ಪೊಲೀಸ್‌. ವರಿಷ್ಠಾಧಿಕಾರಿಗಳ 
ಕಛೇರಿ ಆವರಣದಲ್ಲಿ, ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಿಂದ 
ರಾಜ್ಯದ 28 ಜಿಲ್ಲೆಗಳಲ್ಲಿ ನಡೆಸಲಾಗುತ್ತಿದೆ. ರಾಜ್ಯದ 30 ಜಿಲ್ಲೆಗಳಲ್ಲಿ 
ಅನುಷ್ಠಾನಗೊಳಿಸಲು ಮಂಜೂರಾತಿ ನೀಡಲಾಗಿರುತ್ತದೆ. 

1. ಹಗಲು ಯೋಗಕ್ಷೇಮ ಕೇಂದ್ರಗಳು: 

ರಾಜ್ಯದ 30 ಜಿಲ್ಲೆಗಳಲ್ಲಿ ಹಗಲು ಯೋಗಕ್ಷೇಮ ಕೇಂದ್ರಗಳನ್ನು 
ಸ್ಥಾಪಿಸಲು ಉದ್ದೇಶಿಸಿದ್ದು ಪ್ರಸ್ತುತ 26 ಜಿಲ್ಲೆಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿ ಕೇಂದದಲ್ಲಿ ಸುಮಾರು 50-150 
ಫಲಾನುಭವಿಗಳಿಗೆ ಅವಕಾಶ ಕಲ್ಲಿಸಬಹುದಾಗಿದ್ದು. ಸದರಿ 
ಯೋಜನೆಯಡಿ ಪ್ರತಿ ಕೇಂದಕ್ಕೆ ವಾರ್ಷಿಕ ರೂ.120 ಲಕ್ಷಗಳ 
ಅನುದಾನವನ್ನು ಮಂಜೂರು ಮಾಡಲಾಗುತ್ತದೆ. (ವಿವರವನ್ನು 
ಅನುಬಂಧ-1ರಲ್ಲಿ ಒದಗಿಸಿದೆ.) 


2. ಹಿರಿಯ ನಾಗರಿಕರ ವೃದ್ಧಾಶ್ರಮ: 
. ರಾಜದ 30 ಜಿಲ್ಲೆಗಳಲ್ಲಿ ನಿರ್ಗತಿಕ ಹಿರಿಯ ನಾಗರಿಕರಿಗಾಗಿ 


ವೃದ್ಧಾಶ್ರಮಗಳನ್ನು ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ 


ನಡೆಸಲಾಗುತ್ತಿದ್ದು, ಈ ವೃದ್ಧಾಶ್ರಮದಲ್ಲಿ 25 ನಿರ್ಗತಿಕ ಹಿರಿಯ 
ನಾಗರಿಕರನ್ನು ದಾಖಲಿಸಿಕೊಳ್ಳಲು. « ಅವಕಾಶವಿದ್ದು, ಒಂದು ವೃದ್ಧಾಶ್ರಮದ 
ನಿರ್ವಹಣೆಗಾಗಿ ವಾರ್ಷಿಕ ರೂ.800 ಲಕ್ಷಗಳ ಅನುದಾನವನ್ನು ಸಿಬ್ಬಂದಿ 
ಮೆಚ್ಚ ನಿರ್ವಹಣಾ ವೆಚ್ಚ, ಔಷಧಿ, ಕಟ್ಟಡ ' ಬಾಡಿಗೆ, ವೃತ್ತ ಪತ್ರಿಕ ಹಾಗೂ 
ಇತರೆ ವೆಚ್ಚಗಳಿಗಾಗಿ ಬಿಡುಗಡೆ ಮಾಡಲಾಗುತ್ತದೆ. ಅನುದಾನವನ್ನು ಜಿಲ್ಲಾ 
ಪಂಚಾಯತ್‌ ಮೂಲಕ ಮಂಜೂರು ಮಾಡಲಾಗುತ್ತಿದೆ. 

ರಾಜ್ಯದ ಪ್ರತಿ ಕಂದಾಯ ಉಪ ಎಭಾಗದಲ್ಲಿ ಸ್ವಯಂ ಸೇವಾ 
೦ಸ್ಥೆಗಳ ಮಲಿಕ ಸುಡ್ಡಾಶನುಗಳನು ಪ್ರಾರಂಭಿಸಲು ಅವಕಾಶವಿದ್ದು, 
ಪ್ರಸುತ 8 ಕಂದಾಯ ಉಪ ವಿಭಾಗದಲ್ಲಿ ವೃದ್ಧಾಶ್ರಮಗಳನ್ನು 
ನಡೆಸಲಾಗುತ್ತಿದೆ. (ವಿವರವನ್ನು ಅನುಬಂಧ-2ರಲ್ಲಿ "ಒದಗಿಸಿದೆ. 

3. ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಗಳು 

ಹಿರಿಯ ನಾಗರಿಕರು ಕಿರುಕುಳ, ಹಣಕಾಸಿನ ಶೋಷಣೆ 
ಮಾನಸಿಕ ತುಮುಲ ಮತ್ತು ದುರ್ಬಲರಾಗಿ ಅನೇಕ ಸಮಸ್ಯೆಗಳನ್ನು 
ಎದುರಿಸುತ್ತಿದ್ದು, ಇಂತಹ ಸಮಸ ಕೈಗಳ ನಿವಾರಣೆಗಾಗಿ ಹಾಗೂ ಸುತಲ 
ಸಹಾಯಕ್ಕಾಗಿ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಗಳನ್ನು 
ರಾಜ್ಯದ 0 ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲು ಬೆಳಗಾವಿ ಮತ್ತು 
ಕಲಬುರಗಿ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ 28 ಜಿಲ್ಲೆಗಳಲ್ಲಿ 
ಸಹಾಯವಾಣಿ ಕೇಂದ್ರಗಳನ್ನು ಆಯಾ ಜಿಲ್ಲೆಯ : ಜಿಲ್ಲಾ ಪೊಲೀಸ್‌ 
ವರಿಷ್ಠಾಧಿಕಾರಿಗಳ ಕಛೇರಿ ಆವರಣದಲ್ಲಿ, ಸ್ವಯಂ ಸೇವಾ ಸಂಸ್ಥೆಗಳ 
ಸಹಯೋಗದಿಂದ ನಡೆಸಲಾಗುತ್ತಿದೆ. (ವಿವರವನ್ನು ಅನುಬಂಧ-3ರಲ್ಲಿ 
ಒದಗಿಸಿದೆ.) 

4. ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿಗಳು: 

60 .ವರ್ಷ ಮೇಲ್ಲಟ್ರ್ಟ ವಯೋಮಾನದ ಹಿರಿಯ ನಾಗರಿಕರಿಗೆ 
ಗುರುತಿನ ಚೀಟಿಯನ್ನು. ನೀಡಲಾಗುತ್ತಿದೆ. ಯೋಜನೆಗಳ ಸೌಲಭ್ಯ 
ಪಡೆಯಲು ಗುರುತಿನ ಚೀಟಿಯನ್ನು - ಉಪೆಯೋಗಿಸಬಹುದಾಗಿದ್ದು ಈ 
ಸೇವಾ ಸಿಂಧು ಆನ್‌ಲೈನ್‌ ತಂತ್ರಾಂಶವನ್ನು ಅಭಿವೃದ್ಧಿ ಪಡಿಸಲಾಗಿದೆ. 
ದಿ:01.10.2018ರಿಂದ ಹಿರಿಯ ನಾಗರಿಕರು ಸೇವಾ ಸಿಂಧು ಆನ್‌ಲೈನ್‌ 
ಮೂಲಕ ಅರ್ಜಿಯನ್ನು ಸಲ್ಲಿಸಿ ಹಿರಿಯ ನಾಗರಿಕರ ಗುರುತಿನ 
ಚೀಟಿಯನ್ನು ಪಡೆಯುತ್ತಿದ್ದಾರೆ. 

5. ಜೀರಿಯಾಟ್ರಿಕ್‌ ಕೇಂದ್ರಗಳು ಮತ್ತು ಮೊಬೈಲ್‌ ಮೆಡಿಕೇರ್‌ 
ಯೂನಿಟ್‌ 


೪ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 10 ಜಿಲ್ಲೆಗಳಲ್ಲಿ 
(ಶಿವಮೊಗ್ಗ, ಕೋಲಾರ, ಉಡುಪಿ, ತುಮಕೂರು, ಚಿಕ್ಕಮಗಳೂರು, 
ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ವಿಜಯಪುರ, ಕಲಬುರಗಿ) 
ಜಿಲ್ಲಾಸ್ಪತ್ರೆಗಳಲ್ಲಿ ಹಿರಿಯ ನಾಗರಿಕರಿಗಾಗಿ ಜೀರಿಯಾಟ್ರಿಕ್‌ 
ಕೇಂದ್ರಗಳನ್ನು ನಡೆಸಲಾಗುತ್ತಿದೆ. ಸದರಿ ಕೇಂದ್ರಗಳಲ್ಲಿ ಉಚಿತ/ 


ವೈದ್ಯಕೀಯ ಸೌಲಭ್ಯ ಹಾಗೂ ಚಿಕಿತ್ಸೆಗಳನ್ನು ನೀಡಲಾಗುತ್ತಿದೆ. 


* ಹಿರಿಯ ನಾಗರಿಕರಿಗಾಗಿ ಮೊಬೈಲ್‌ ಮೆಡಿಕೇರ್‌ ಯೂನಿಟ್‌ನ್ನು ಸಹ 
ನಡೆಸಲಾಗುತ್ತಿದೆ. 


2 


€L 


* ರಾಜ್ಯ ಸಾರಿಗೆ ಬಸ್‌ ಪ್ರಯಾಣದರದಲ್ಲಿ ಶೇ.25 ರಷ್ಟು ರಿಯಾಯಿತಿ. 


ನಕ ರಾರ ್ಛ™ಾBಾಣಸವಾಗ ಸ್‌ 
ಪ್ರಯಾಣದರದಲ್ಲಿ ಶೇ.25ರಷ್ಟು ರಿಯಾಯಿತಿಯನ್ನು ನೀಡಲಾಗುತ್ತಿದೆ. 


* ಬಡತನ ರೇಖೆಗಿಂತ ಕೆಳಗಿರುವ ನಿರ್ಗತಿಕ ಹಿರಿಯ ನಾಗರಿಕರಿಗೆ 
ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಮಾಸಿಕ ಪಿಂಚಣಿ 
ನೀಡಲಾಗುತ್ತಿದೆ. 


* ಕೇಂದ್ರ ಸರ್ಕಾರವು ಸಹ ಹಿರಿಯ ನಾಗರಿಕರಿಗೆ ರೈಲ್ವೆ ಪ್ರಯಾಣ 
ದರದಲ್ಲಿ ಶೇ. 30% ರಷ್ಟು ರಿಯಾಯಿತಿಯನ್ನು ನೀಡಲಾಗುತ್ತಿದೆ. 


* ಕೇಂದ್ರ ಸರ್ಕಾರವು ಸಹ ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ 
ಹಿರಿಯ ನಾಗರಿಕರಿಗಾಗಿ ವೃದ್ಧಾಶ್ರಮ, ಹಗಲು ಯೋಗಕ್ಷೇಮ ಕೇಂದ್ರ 
ಸಹಾಯವಾಣಿ ಮೊಬೈಲ್‌ ಮೆಡಿಕೇರ್‌ ಸೆಂಟರ್‌ಗಳನ್ನು ರಾಜ್ಯದಲ್ಲಿ 
ನಿರ್ವಹಿಸುತ್ತಿದೆ. s 


ಮೇಲ್ಕಂಡ ಎಲ್ಲಾ ಯೋಜನೆಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ 
ಪುನರ್‌ವಸತಿ ಕಾರ್ಯಕರ್ತರು, ತಾಲ್ಲೂಕು ಮಟ್ಟದಲ್ಲಿ ವಿವಿದೊದ್ಬೇಶ 
ಕಾರ್ಯಕರ್ತರು, ನಗರ ಪ್ರದೇಶಗಳಲ್ಲಿ ಪುನರ್‌ವಸತಿ ಕಾರ್ಯಕರ್ತರು, 
ಅಂಗವಿಕಲರ ಕಾರ್ಯಕ್ರಮಗಳೊಂದಿಗೆ ಹಿರಿಯ ನಾಗರಿಕರಿಗೂ 
ಇಲಾಖಾ ಯೋಜನೆಗಳ ಯೋಜನಾ ಸೌಲಭ್ಯಗಳನ್ನು ಒದಗಿಸುವಲ್ಲಿ 
ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಜಿಲ್ಲಾ 
ಅಂಗವಿಕಲರ ಮತ್ತು ಹರಿಯ ನಾಗರಿಕರ ಕಛೇರಿಯಲ್ಲಿ ಸ್ಕಾಪಿ ಸಿರುವ 
ಮಾಹಿತಿ ಮತ್ತು ಸಲಹಾ ಕೇಂದ್ರಗಳ ಮುಖಾಂತರ ” ಹರಿಯ 
ನಾಗರಿಕರಿಗೆ ಯೋಜನಾ ಸೌಲಭ್ಯಗಳ ಮಾಹಿತಿ ನೀಡಲಾಗುತ್ತಿದೆ. ಜಿಲ್ಲಾ 
ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿಯವರು 
ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು ಅದರ ಮೇಲ್ವಿಚಾರಣೆಯನ್ನು 
ನಿರ್ವಹಿಸುತ್ತಿದ್ದಾರೆ. 


ಸಂಖ್ಯೆ: ಮಮ 43 ಪಿಹೆಚ್‌ಪಿ 2021 


pa ಜೊಲ್ಲೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ' 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಇಲಾಖೆ ಸಚಿವರು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕೆಗೋವಿಂದರಾಜ್‌ ಇವರ ಚುಕ್ಕೆ ಗುರುತಿಲ್ಲದ ಪ್ರ ಪ್ರಶ್ನೆಸ ಸಂಖ್ಯೆ; 503ಕ್ಕೆ 


ಅನುಬಂಧ-1 


ಹಿರಿಯ ನಾಗರಿಕರ. ಹಗಲು ಯೋಗಕ್ಷೇಮ ಕೇಂದ್ರವನ್ನು ನಡೆಸುತ್ತಿರುವ ಸ ೦ಸ್ಥೆಯ. ವಿವರ 


ಜಿಲ್ಲೆಯ ಹೆಸರು 


ಹಿರಿಯ ನಾಗರಿಕರ “ಗ ಪರಪ ಕರಡ ನಷಸಾತ್ತಹವ ಸಂಸ್ಥೆಗಳ ವಿವರ 


ಬಳ್ಳಾರಿ 


ಸಮಗ್ರ ಸಾಮಾಜಿಕ ಹಾಗೂ ನೈತಿಕ ಅಧಷ್ಯದ್ಧ (ಸ್ಮೈಲ್‌) ಸಂಸ್ಥೆ, ವಿವಾ ಹತ್ತಿರ, 
ಕುರುಗೋಡು 583116, ಬಳ್ಳಾರಿ ಜಲ್ಲೆ ದೂರವಾಣಿ ಸಂಖ್ಯೆ: 9964342805 


ಇಮೇಲ್‌ ವಿಳಾಸ: smileorp@rediffmail com 


ಜಚೆಳೆಗಾವಿ 


ಶ್ರೀ ಶಿವಲಿಂಗೇಶ್ನರ `ವಿದ್ಯಾಸಂಸ್ಥೆ `ತಿವಬಸವೌ ನಿಲಯ, ಪ್ಲಾಡ್‌ ನಂ-36 ಸ್ಟರ್‌, 
ದೂಬಾಲ್‌ ರಸ್ತೆ, ಶ್ರೀನಗರ, ಬೆಳಗಾವಿ ಜಿಲ್ಲೆ. ದೂರವಾಣಿ ಸಂಖ್ಯೆ 
9739761581,ಇಮೇಲ್‌ ವಿಳಾಸ: ಎghirtemath70@ gmail.com 


ಗ್ರೀನ್‌ ಗ್ರಾಮ್ಮಿಣಾಭಿವೈದ್ಧಿ "ಮತ್ತು ತೆರಚೇತಿ ಸಂಸ್ಥೆ (ರ), ನಂ.238, ಪ್ರೆಜ್ಕೋನಿಜ ನಿಲಯ, 
ಜ್ಯೋತಿ ಸ್ಕೂಲ್‌ ಹತ್ತಿರ, "ನಿಮಿಷಾಂಬನಗರ, ಮೈಸೂರು 570 023 ದೂರವಾಣಿ ಸಂಖ್ಯೆ: 0821 
2566408, ಮೊಬೈಲ್‌ ಸಂಖ್ಯೆ 9448425402. 99006657482 ಇ ಮೇಲ್‌ ಸಂ: 


een 0030gmai. com 


ಚಿಕ್ಕಬಳ್ಳಾಪುರ 
kK 


ಮಾನಸ ಮೆಡಿಕಲ್‌ ಟ್ರಸ್ಟ್‌ (ರ್ರ), ರತ್ನಮ್ಮ ಕಾಂಫ್ಲೆಕ್ಸ್‌`'ಟೋಬಾಕೊ ಕಾಲೋನಿ, `ಬಿ.ಹೆಚ್‌. ಕಸೆ | 
ಗರಿಬಿದನೂರು ಟೌನ್‌, ಚಿಕ್ಕಬಳ್ಳಾಪುರ ಜೆಲ್ಲೆ 561 208, ದೂರವಾಣಿ ಸಂಖ್ಯೆ 9945166778 


ಇಮೆಲ್‌ ವಿಳಾಸ : manasamedlicaltrast@gmail com 


ಚಿಕ್ಕಮಗಳೂರು 


ಸೊಸೈಟಿ ಫಾರ್‌ ಪೀಪಲ್‌ ಇಚೆಟಿಗೌಚಿಡ್‌ ಡೆವಲಪ್‌ಮಂಟ್‌'₹), 8ನೇ ಕ್ರಾಸ್‌, ಪಾರ 
ಭವನ ಎದುರು, ಗಾಂಧಿನಗರ (ದೋಣಿಕನ), ಚಿಕ್ಕಮಗಳೂರು 577101, ದೂರವಾಣಿ ಸಂಖ್ಯೆ 
08262-238417, ಮೊಬೈಲ್‌ ಸಂಖ್ಯೆ 94480 08417, ಇಮೇಲ್‌ ವಿಳಾಸ: 
ladurprslashaOvihoo com 


ದಾವಣಗೆರೆ 


ಆದರ್ಶ ಸಮಾಜ ಕಾರ್ಯಸೆಂಸ್ಥೆ (ರಿ), ನಂ.1959/30, '5ನೇ`'ಮೈನ್‌, 15ನೇ ' ಕ್ರಾಸ್‌, 
ವಿದ್ಯಾನಗರ, ದಾವಣಗೆರೆ ” ಜಲ್ಲೆ ದೂರವಾಣಿ ಸಂಖ್ಯೆ 9845132783 


ಇಮೇಲ್‌ manjappa aslarshae yahoo, com 


ಧಾರವಾಡ 


ಶ್ರೀ ವೀರಭದ್ರ ಚಾರಿಟೇಬಲ್‌`ಟಸ್ಟ್‌ (ರಿ), ಕರ್ನಾಟಕ ಸರ್ಕಲ್‌ ಹತ್ತಿರ, ಕಷೆಚ್‌ಬಿ`ಕಾಕೊನ; 
ನವನಗರ, ಹುಬ್ಬಳ್ಳಿ, ಧಾರವಾಡ ಜ್ತ ದೂರವಾಣಿ ಸಂಖ್ಯೆ: 9483702626ಇಮೇಲ್‌ ವಿಳಾಸ: 


\Liveerabhadracharitabletrust@yahoo.in 


ಶರಾವತಿ "ಎಜುಕೇಷನ್‌ ಸೊಸೈಟಿ ಈ), `'ತಗಹಾರ, ದಂಡಿಗಾನೆಹಳ್ಳಿ ಹೋಬಳಿ, 
ಚನ್ನರಾಯಪಟ್ಟಣ ತಾಲ್ಲೂಕು, ಹಾಸನ ಜಿಲ್ಲೆ, ದೂರವಾಣಿ ಸಂಖ್ಯೆ: 9008628260, 


9731252615 ಇಮೇಲ್‌ ವಿಳಾಸ: sesngocrp®gmail.com 


ವಿಜಯಪುರ 


ಶ್ರೀ`ಸಿದ್ದೇಶ್ನರ ವಿದ್ಯಾಪೀಠ (ರ), ಕನ್ನೊಮರ್‌ ಕೋರ್ಟ್‌ `ಹೆತ್ತರಿ, ಗಣೇಶ್‌ ನಗರೆ,`ಬಿ.ಜಿ:ಕಸ್ತೆ 
ವಿಜಯಪುರ 586109 ದೂರವಾಣಿ ಸಂಖ್ಯೆ 08352-276668, ಮೊಬೈಲ್‌ ಸಂಖ್ಯೆ 


9741093523ಇಮೇಲ್‌ ಸಂಖ್ಯೆ: ೩66vp6453© gmail.com 


10 


ಹಾವೇರಿ 


ನವಜ್ಯೋತಿ ಸ್ವಯಂ ಸೇವಾ`ಮತ್ತು ಗ್ರಾಮೀಣ ಅಭಿವೃದ್ಧಿ `(ನಿಶಾರ್ಡ) ಹಿರೇಗೌಡ್ರ ಕಾಂಫ್‌ 
ಆಶೋಕನಗರ, 3ನೇ ಕ್ರಾಸ್‌, ಮೆಡ್ಗೇರಿ ರೋಡ್‌, ರಾಣಿಬೆನ್ನೂರು ತಾ: ಹಾವೇರಿ ಜಿಲ್ಲೆ, 
ದೂರವಾಣಿ ಸಂಖ್ಯೆ: 08373-261649, ಮೊಬೈಲ್‌ 9901804333 ಇಮೇಲ್‌ 


nishard83@gmail. com 


ಉತ್ತರ ನ್ನಡ 


ಶ್ರೀ ಮಲ್ಲಿಕಾರ್ಜುನ ಜನ ಸೇವಾ`ಸೊಸ್ಥೆ ೈಟಿ ಪ್ಲಾಟ್‌ ನಂ.327, ಸೆಕ್ಸರ್‌ ನಂ, ಶಿವಬಸವ 
ನಗರ, ಬೆಳಗಾವಿ ಶಾಖೆ: ಅಸೋಕ ವನೆತಲಕರ ಮನೆ ನಂ.1682. ಹಬ್ಬುವಾಡಾ, ಕಾರವಾರ, 
ದೂರವಾಣಿ ಸಂಖ್ಯೆ 9663441475, ಇಮೇಲ್‌ 


mallikarjunasevasociety® gmail.com 


4 


[¥) ಚಿರಗೆಳೊರು ಶ್ರೀ ಮಹಾಲಕ್ಷ್ಮೀ ಎಜುಕೇಷನ್‌ ಟಸ್ಟ್‌ ಈ), ಹೆಗಲು ಯೋಗಕ್ಷೇಮ ಕೇಂದ್ರ, ನಂ.53/5... 8ನೇ 

| ನಗರ ಎ ಮುಖ್ಯರಸ್ತೆ, 4ನೇ ಹಚಿತ, 4ನೇ ಬ್ಲಾಕ್‌. ಬಸವೇಶ್ವರ ನಗರ, ಪೊಲೀಸ್‌ ಸ್ಟೇಷನ್‌ ಹತ್ತಿರ, 
ಬೆಂಗಳೂರು 79, ದೂರವಾಣಿ ಸಂಖ್ಯೆ; 9740165969, ಇಮೇಲ್‌: 

BE ಚಿತ್ರದುರ್ಗ ಸಿದ್ಧೇಶ್ಛರ ಗಾಮೇಣ ಅಭಿವೃದ್ಧಿ ಸಂಸ್ಥೆ (6), `ಚೆಸ್ಕಾಂ'`ಕಛೇರಿ ಎದುರು, ಚಳ್ಳಕೆರೆ ರಸ್ತೆ 


ಹಿರಿಯೂರು 577599, ಚಿತ್ರದುರ್ಗ ಜಿಲ್ಲೆ, ದೂರವಾಣಿ ಸಂಖ್ಯೆ 9900973339, 


7—ರಾಹಾಷಾಪ ಕ್‌ 6 ನಂ-7 ನಮಗಿರ ಸಾಂಪ್ರತ ಹತ್ತರ ಸ್ಥಷನ್‌ ಗುಡಡ ಕ್ಸ್‌ 


ರಾಯಚೂರು 584101, ದೂರವಾಣಿ ಇಮೇಲ್‌: 


rissraichur@gmail.com 


ಸಂಖ್ಯೆ . 08532-228510, 


15 ಗುಲ್ಬರ್ಗಾ ಕಿತ್ತೂರ ರಾಣಿ ಚನ್ನಮ್ಮ ಮಹಿಳಾ ಮಂಡಳ, ಶಾಖೆ ಗುಲ್ಬರ್ಗಾ, ಮನೆ ನಂ. 169/1/ನಿ ಹಳೇ 
ರಾಘವೇಂದ್ರ ಕಾಲೋನಿ, ಬಹ್ಮಪುರ, ಗುಲ್ಬರ್ಗಾ ದೂರವಾಣಿ ಸಂಖ್ಯೆ; 9886659849 
16 ಶಿವಮೊಗ್ಗ ಗುಡ್‌ ಲಕ್‌ ಆರೈಕೆ ಕೇಂದ್ರ, ಶಿವಪ್ಪ ನಾಯಕ ಬಡಾವಣೆ, `ಕಾಶೀಪುರ ಮುಖ್ಯರಸ್ತೆ ಆಲ್ಕೊಳೆ. 
ಶಿವಮೊಗ್ಗ ಜಿಲ್ಲೆ ಮೊಬೈಲ್‌ ಸಂಖ್ಯೆ 9844588769 
17 ಗದೆಗೆ ಜೀವನ್‌ "ಜ್ಯೋತಿ ಸೇವಾ" ಸಂಸ್ಥೆ. (ರಿ), ಶಿವರತ್ನೆ ಕಾಂಘಫೌಂಡ್‌ `ನರಸಾಪುರ ಶಾಖೆ, 
ನಂ.88/97-98 ಬೆಟಗೇರಿ, ಗದಗ ಜಿಲ್ಲೆ. 9141189206, 08372-246566 ಇಮೇಲ್‌: 
mepgadag@gmail.com 
18 ಕೊಪ್ಪಳೆ ಶ್ರೀ ಕೆ ವಿದ್ಯಾಪೀಠ (ರಿ), ತಾಳಿಕೋಟ, ವಿಜಯಪುರ ಜಿಲ್ಲೆ ರವರು `ಕಾಖೆ'ಕೊಪ್ಪಳ 
ಬಿ.ಟಿ. ಪಾಟೀಲ ನಗರ, ಕೊಪ್ಪಳ ಜಿಲ್ಲೆ ದೂರವಾಣಿ ಸಂಖ್ಯೆ08352267042, ಮೊಬೈಲ್‌ ಸಂಖ್ಯೆ: 
9741093523 
19 ಬಾಗಲಕೋಟೆ ಸೇವಾ ಸ್ಟ್‌ ಫಾರ್‌ `ದಿ ಡಿಸೇಬಲ್ಲ್‌ ಸಂಸ್ಥೆ (ಈ) ಎಸ್‌.ಹೆಚ್‌.ಗುಳಿದ`'ಮನೆ ಸಚಿತೈನ್ತಿ ನಿಲಯ, 
' ಸಕ್ರಿ ಲೇಔಟ್‌, ಕೆಂಪಾ ರೋಡ್‌, ಬಾಗಲಕೋಟೆ 587101 ದೂ: 9448210182, 08354- 
222122 ಇಮೇಲ್‌ svs 1995@yahoo.co.in 
20 ಪಂಗಳಾಕು ತ್ರೀ ಚಾಮುಂಡಿ ವಿವಿಡೊದ್ಗೇಶ ಸಾಮಾಜಿಕ ಕ್ಷೇಮಾಭಿವೃದ್ಧಿ ಸಂಘ, ನಂ.5, 2ನೇ ಮುಖ್ಯರಸ್ತೆ 
ನಗರ ಜಿ.ಕೆ.ವಿ.ಕೆ ಅಂಚೆ, ಚಿಕ್ಕ ಬೊಮ್ಮಸಚಿದ್ರ ಯಲಹಂಕ ಉಪನಗರ, ಬೆಂಗಳೂರು ಬಿಲ್ಲೆ. 
9449768386, 080-28561570 
21 ಚಾಮರಾಜನಗರ | ಶ್ರೀ ವಿನಾಯಕ ಎಜುಕೇಷನ್‌ ಸೊಸೈಟಿ), ನಂ.22/7, ಮೈಲಾರ ಲಿಂಗೇಶ್ವರ ನಿಲಯ, 
2ನೇ ಅಡ್ಡರಸ್ತೆ ಭವ್ನರಂಭ ಬಡಾವಣೆ, ಚಾಮರಾಜನಗರ ಜಿಲ್ಲೆ. 9916876587, ಇಮೇಲ್‌ 
sves200l@gmail.com | 
122 ಯಾದಗಿರಿ ಶ್ರೀ ಸಾಯಿ ಗ್ರಾಮೀಣಭಿವೈದ್ಧಿ ಶಿಕ್ಷಣ ಸಂಸ್ಥೆ ಮೆದನಮೋಹನ ಬಿಲ್ಲಿಂಗ್‌, ಗ್ಜಿಬೌಡಿ, 
ಯಾದಗಿರಿ ತಾ: ಯಾದಗಿರಿ ಜಿಲ್ಲೆ, 9379078790, 9663966520 
ssresyl23@grmail.com 
23 ಮಂಡ್ಯ ಜ್ಞಾನಸಿಂಧು ಎಜುಕೇಷನ್‌ ಅಚೆಡ್‌ ಕೆಲ್ಲರಲ್‌ ಸೊಸೈಟಿ (ಈ), 5ನೇ ಕ್ರಾಸ್‌, ನೆಹೆರು ನಗರ, 
ಮಂಡ್ಯ ಜಿಲ್ಲೆ 
24 ಮಡಿಕೇರಿ ಶ್ರೀ ಮಹಾಲಿಂಗೇಶ್ವರ ವಿದ್ಧಾಸಂಸ್ಥೆ (ಈ), ಸುಳುಗಳಲೆ, ಶನಿವಾರ ಸಂತೆ `'ಹೋಬಳಿ, 
ಸೋಮವಾರಪೇಟೆ ತಾಲ್ಲೂಕು, ಮಡಿಕೇರಿ, ಕೊಡಗು ಜಿಲ್ಲೆ. 
25 ಬೆಂಗಳೊರು ಗ್ರಾಮೀಣ 'ಅಭ್ಯದೆಯೆ ಸೇವಾ ಸಂಸ್ಥೆ (ರ), ದೊಡ್ಡಬಳ್ಳಾಪುರ "ತಾಲ್ಲೂಕು, `ಚೆಂಗಳೊರು 
'ಗ್ರಾಮಾಂತರ ಗ್ರಾಮಾಂತರ ಜಿಲ್ಲೆ 
26 ಬೀದರ್‌ ಹರಿ ಓಂ ಜ್ಞಾನ ದೀಪ`ರೂರಲ್‌ ಎಜುಕೇಷನ್‌ ಸೊಸೈಟಿ), ಹಾಲಿಹಿಪರಾ, ಭಾಲ್ಕಿ ತಾ॥ 


ಬೀದರ್‌ ಜಿಲ್ಲೆ 


ssckkk 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕೆ.ಗೋವಿಂದರಾಜ್‌ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ:503ಕ್ಕೆ 


ಅನುಬಂಧ-2 


ರಾಜ್ಯ ಅನುದಾನಿತ ವೃದ್ಧಾಶ್ರಮಗಳ ಮಾಹಿತಿ 


ಕಸಂ. 7 ಜಿತ್ಲಯ ಹಸರು ವೈದ್ಧಾತಮ ನಡೆಸುತ್ತಿರುವ ಸಂಸ್ಥೆಯ ಹೆಸರು (ಚಿಲ್ಲಾ ವಲಹಾದಡ) 

1 ಬೆಂಗಳೂರು ನಗರ"/ತುಂಗಭದ್ರ ವಿದ್ಯಾ ಸಂಸ್ಥೆ, (ರ) ನಂ"13, 2ನೇ ಕ್ರಾಸ್‌, 2ನೇ ಹಂತ 
ಮಹಾಲಕ್ಷಿಪರಂ, ಬೆಂಗಳೂರು-17 

2 ಬೆಂಗಳೊರು'ನಗರ ಚೆಕ್ಕರ್‌ ` ಹೋಮ್‌ ಇಂಡಿಯಾ `ಈ, ನಂ-408, ಇಸಿಸಿ ಕೋಡ್‌, ನಮಾನ 
ನಿಲ್ದಾಣ ರಸ್ತೆ ಮಣಿಪಾಲ ಆಸ್ಪತ್ರೆ ಎದುರು ಬೆಂಗಳೂರು-17 

3 ಬಳ್ಳಾರಿ ಎಡಯೂರು ಶ್ರೀ ಸಿದ್ದಲಿಂಗೇಶ್ಚರ ' ವಿದ್ಯಾಪೀಠ, ``ರಾಮನೆಗರೆ, `ಹೆಗರಿ'. 

| | ಬೊಮ್ಮನಹಳ್ಳಿ, ಬಳ್ಳಾರಿ 

4 ಬೆಳೆಗಾವಿ ಡಾ॥ ಬಿ.ಆರ್‌ ಅಂಬೇಡ್ಕರ್‌ ಹರಿಜನ ಸೊಸೈಟಿ, ಮುಚ್ಚಂಡಿ-590010, 
ಬೆಳಗಾಂ 

5 ಬೀದರ್‌ ರಮಬಾಯಿ ಅಂಬೇಡ್ಕರ್‌ ಮಹಿಳಾ ಮಂಡಳ ಜೌರಾದ್‌'.ಬಿ, ಬೀದರ್‌ 

6 ಬಾಗಲಕೋಟೆ ಶ್ರೀ ಕನಕದಾಸೆ ಸಮಾ ಅಭಿವೃದ್ಧಿ ಸಂಸ್ಥೆ (ರಿ). ವೃದ್ಧಾಶ್ರಮ, ಬೀಳಗಿ 

. ಬಾಗಲಕೋಟಿ 

7 [ವಿಜಯಪುರ ಶ್ರೀ ಸಿದ್ದೇಶ್ವರ ವಿದ್ಯಾಪೀಠ, (ರಿ) ತಾಳಿಕೋಟೆ, ಗುರುಪಾಡೇಶ್ವರ `ನಗರ, 
ಬಸವನ ಬಾಗೇವಾಡಿ ರೋಡ್‌, ಬಿಜಾಪುರ 

8 ಚಿಕ್ಕಬಳ್ಳಾಪುರ ಚೈತನ್ಯ ವೃದ್ಧಾಶ್ರಮ, ನಂದಾದೀಪ ಅಂಗೆವಿಕಲರ ಶಿಕ್ಷಣ ಮತ್ತು ಮೆನಃಶ್ನೇತನ 
ಸಂಸ್ಥೆ, ಕೈವಾರ, ಚಿಂತಾಮಣಿ ತಾ॥ ಚಿಕ್ಕಬಳ್ಳಾಪುರ 

9 ಚಿಕ್ಕಮಗಳೊರು ರೋಟರಿ `'ಆಂಡ್‌ ಇನ್ನರ್‌ ವ್ಹೀಲ್‌ ಬ್ರಸ್ತ್ರ ಜೀವನೆಸಂಧ್ಯಾ ವೃದ್ಧಾಶ್ರಮ 
ಕದಿಮಿದ್ರಿ, ಮುಕ್ತಿಹಳ್ಳಿ ಅಂಚೆ. ಚಿಕ್ಕಮಗಳೂರು 

10 ಚಿತ್ರದುರ್ಗ ಶೀ ಶಕ್ತಿ ಮಹಿಳಾ ಮಂಡಳಿ, ಚಿತ್ರದುರ್ಗ 

11 ಧಾರವಾಡ ಶ್ರೀ ಮೈತ್ರಿ ಮಹಿಳಾ 'ಮಂಡಳೆ ವೃದ್ಧಾಶ್ರಮ, (ರ), ಎಸ್‌.ಜಿ. ಜಿಗಳೊರ 
ಬಿಲ್ಲಿಂಗ್‌, ಬಂಕಾಪುರ ಚೌಕ್‌, ಪಿ.ಬಿ ರೋಡ್‌, ಹುಬ್ಬಳ್ಳಿ ಅಂಡ್‌ ಬಿದ್ದಾಳ 
ಕ್ರಾಸ್‌, ಶಕ್ತಿನಗರ, ಹುಬ್ಬಳ್ಳಿ 

12 ಗದಗೆ ಜೆ.ಎಫ್‌ ಉಪನಾಳ ಪ್ರತಿಷ್ಠಾನ ಬೆಂಗಳೂರು ``ಶಾಖಿ ಲಕ್ಷಮೇಶ್ನರ 
ಶಾಂತಿಧಾಮ ವೃದ್ಧಾಶ್ರಮ, ಮುಕ್ತಿಮಂದಿರ ರೋಡ್‌ ಲಕ್ಷ್ಮೀಶ್ವರ 

13 ಗುಲ್ಬರ್ಗಾ ಮಹಾಡೇವಿ`ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘ, ಕಲಬುರಗಿ 

14 ಹಾಸನ ಚೈತನ್ಯ ಮಂದಿರ ವೃದ್ಧಾಶ್ರಮ, ಗವೇನ ಹಳ್ಳಿ, ಹಾಸನ ತಾ॥ 

15 ಹಾಷೇರಿ ಶ್ರೀ ಶಕ್ತಿ ಅಸೋಸಿಯೇಷನ್‌, ಗುತ್ತೂರು ಕಾಲೋನಿ, `ಹೆರಿಹರೆ, `ದಾವಣೆಗರೆ 
ಜಿಲ್ಲೆ ಇವರ ವತಿಯಿಂದ ನಾಗೇಂದ್ರ ಮಟ್ಟಿ ರೈಲ್ವೆ ಸ್ನೇಷನ್‌ ಹತ್ತಿರ, ಹಾವೇರಿ. 

16 1ಕೋಲಾರ ದಿವ್ಯಜ್ಯೋತಿ ಎಜುಕೇಷನ್‌ ಅಂಡ್‌ ಕಲ್ಲರಲ್‌ ಸೊಸೈಟಿ, (6). 
ಅರಿಶಿಣಕುಂಟೆ, ಮಾಣಿಗಾನ ಹಳ್ಳಿ ಅಂಚೆ ಶ್ರೀನಿವಾಸ ಪುರ ತಾ ಕೋಲಾರ 

17 ಕೊಪ್ಪಳೆ ವಿದ್ಯಾನಂದ ಗುರುಕುಲ ವೃದ್ಧಾಶ್ರಮ. ಶಿಕ್ಷಣ ವಿಶ್ವಸ್ಥ ಮಂಡಲ, ಕೂಕನೂರು, 
ಕೊಪ್ಪಳ 

18 ಮಂಡ್ಯ: ಸವಾರನ ಚಾರಿಟಬಲ್‌ ಟ್ರಸ್ಟ್‌ ವೃದ್ಧಾಶ್ರಮ, ಭಾಷ್‌ ನಗರ, ಮಂಡ್ಯ 

19 ಶಾಂತಲಾ ಚಾರಿಟಬಲ್‌ ಟ್ರಸ್ಟ್‌ ರಾಮನಗರ ಸಂಸ್ಥೆ "ವತಿಯಿಂದ "ಧಾರ್‌ 


ಸಂ. 31, ಆರ್ಚಕರ ಹಳ್ಳಿ, ಬಿ.ಎಂ. ರಸ್ತೆಯಲ್ಲಿ ನಡೆಸುತ್ತಿರುವ ದಾರಿದೀಪ 
ವೃದ್ಧಾಶ್ರಮ 


ದಾವತಿ ತಾ॥ ತನವ ಷ್‌ 


20 ಶಿವಮೊಗ್ಗ ಜೀವನಕಿರಣ ವೃದ್ಧಾಶ್ರಮ, ಅಗರದ ಹಳ್ಳಿ ಳ್ಳ 
21 ತುಮಕೂರು ಶೀಸ್ಪಾಮಿ ಸರ್ವನರ್ಷ ಶರಣಾಲಯ ಟ್ರಸ್‌, (ರಿ), ಶ್ರೀ ಸಾಯಿ ನ್ಯದಾತವ್‌. 
, ಕಣಪೇನಹಳ್ಳಿಗೇಟ್‌, ಪಾವಗಡ ತಾ॥ ತುಮನೂರು ಜಿಲ್ಲೆ 
22 ಮಡಿಕೇರಿ ಶ್ರೀ ಶಕ್ತಿ ಅಸಾರ್‌ (ಈ, ಚರ್ಚ್‌ರಸ್ತೆ ಕೊಡಿಗೆ, ಕುಶಾಲನಗರ, 
ಸೋಮವಾರಪೇಟೆ. ತಾಲ್ಲೂಕು, ಕೊಡಗು 
23 ಯಾದಗಿರಿ ಅಕ್ಷತಾ ಮಹಿಳಾ ಮಂಡಳಿ, ಯಾದಗಿರಿ 
24 "ಉತ್ತರ ಕನ್ನಡ 'ಅಜಚೇವ್‌ ಸಂಸ್ಥೆ(ರಿ), ಅಂಕೋಲ, ಕಾರವಾರ. 
25 ಚಾಮರಾಜನಗರ | ಜ್ಞಾನಸಿಂಧು ವೃದ್ಧಾಶ್ರಮ, ಜ್ಞಾನಸಿಂಧು ಎಜುಕೇಷನ್‌ ಅಂಡ್‌ ಕೆಲ್ಲರಲ್‌ 
ಸೊಸೈಟಿ, ಸಂತೇಮರಹಳ್ಳಿ, ಚಾಮರಾಜನಗರ 
261 ದಕ್ಷಿಣ ಕನ್ನಡ ಅಭೆಯೆ ಆಶ್ರಯ, (ರಿ) ಅಸಗ ಕೊಣಾಜೆ, ಮೆಂಗಳೊರು 
27 ಮೈಸೊರು ಸ ಶ್ರೀ ಶಿವರಾತ್ರಿಶರ ಮಹಾ ವಿದ್ಯಾಪೀಠ, (ಜೆಎಸ್‌ಎಸ್‌) ನಂ. 915, 
5ನೇ ಮೈನ್‌, ಅರವಿಂದ ನಗರ ರಾಮಾನುಜ ರಸ್ತೆ, ಮೈಸೂರು-570004 
28 ಉಡುಪಿ ಸ್ಫೊರ್ತಿ “್ಥಾದ್‌ನಾಧವ್ಯಕ್ಯ ಮೆತ್ತು ತರಬೇತಿ es (ಈ), ಕೋಟೇಶ್ವರ, 
ಉಡುಪಿ - 
29 [ದಾವಣಗೆರೆ ಶ್ರೀ ಸರಾತ್ತನರ್ಸಾನ್‌ ಟ್ರಸ್ಟ್‌ ಪಪಾತ ಚೆನ್ನೆಗೆರೆ ತಾಲ್ಲೂಕು, 
ದಾವಣಗೆರೆ ಜಿಲ್ಲೆ 
30 ರಾಯಚೊರು ಸಂಕಲ್ಪ ಸೆಂಸ್ಥೆ (ರ), ರಾಯೆಚೊರು 


ರಾಜ್ಯದಲ್ಲಿ ಕಂದಾಯ ಉಪ ವಿಭಾಗಳಲ್ಲಿ ಆಡಳಿತಾತ್ಮಕ ಮಂಜೂರಾತಿಯಾಗಿರುವ ವೃದ್ಧಾಶಮಗಳ ಮಾಹಿತಿ 


ಸ್ರಸಂ. 


ಉಪ ವಿಭಾಗದ 
ಹೆಸರು 


ವೃದ್ಧಾಶ್ರಮ ನಡಸ್ತಾರುವ ಸಾಸ್ಥಯ ರುಕಾ 


ಯಹಾಷ್‌ಸಾಶನಕ್ಷ 


01 


ವಲಯದಡಿ) 
ಮೈಸೊರು ಜಿಲ್ಲೆಯ ಮೈಸೂರು ಕಂದಾಯ ಉಪವಿಭಾಗದಲ್ಲಿ ಶೀ 
ರಾಮಕೃಷ್ಣ ಸೇವಾ ಕೇಂದ್ರ ಟ್ರಸ್ಟ್‌ ಯಾಚೇನಹಳ್ಳಿ, ಟಿ.ನರಸೀಪುರ 
ತಾಲ್ಲೂಕು. ಮೈಸೂರು ಜಿಲ್ಲೆ ಇವರ ವತಿಯಿಂದ ಹೊಸದಾಗಿ 
ಪ್ರಾರಂಭಿಸಿರುವ ಶ್ರೀ ರಾಮಕೃಷ್ಣ ಸೇವಾ ಕೇಂದ್ರ ಟ್ರಸ್ಟ್‌ ವೃದ್ಧಾಶ್ರಮ 


2019-20 


02 


ಮೈಸೂರು ಜಿಲ್ಲೆಯ" ಹುಣಸೂರು "ಕಂದಾಯ ಉಪವಿಭಾಗದ 
ಮಾತೃ ಶ್ರೀ ವಿದ್ಯಾ ಶಿಕ್ಷಣ ಸಂಸ್ಥೆ (ರಿ), ಕೆ.ಆರ್‌.ನಗರ ತಾಲ್ಲೂಕು. 
ಮೈಸೂರು ಜಿಲ್ಲೆ ಇವರ ವತಿಯಿಂದ ಹೊಸದಾಗಿ ಪ್ರಾರಂಭಿಸಿರುವ 
ಮಾತೃ ಶ್ರೀ ವಿದ್ಯಾ ಶಿಕ್ಷಣ ಸಂಸ್ಥೆ (ರಿ) ವೃದ್ಧಾಶ್ರಮ 


2019-20 


03 


ಬೀದರ್‌ 


ಬೀದರ್‌ ಜಿಲ್ಲೆಯ ``ಬೀದರ್‌ ಕಂದಾಯ ಉಪವಿಭಾಗದಲ್ಲಿ 
ಅಕ್ಕಮಹಾದೇವಿ ಯುವತಿ ಮಂಡಳಿ ಗಾದಗಿ (ರಿ), ಬೀದರ್‌ ಜಿಲ್ಲೆ 
ಇವರ ವತಿಯಿಂದ ಹೊಸದಾಗಿ ಪ್ರಾರಂಭಿಸಿರುವ ಅಕ್ಕಮಹಾದೇವಿ 
ಯುವತಿ ಮಂಡಳಿ ಗಾದಗಿ (ರಿ), ವೃದ್ದಾಶ್ರಮ 


2019-20 


04 


ಹಾಸನ `ಜಿಲ್ಲೆಯೆ' ಹಾಸನ ಕಂದಾಯ ಉಪವಿಭಾಗದಲ್ಲಿ ಶ್ವೇತ ವಿದ್ಯಾ 


ಸಂಸ್ಥೆ (ರಿ), ದಾಸರಕೊಪ್ಪಲು, ಹಾಸನ ಜಿಲ್ಲೆ ಇವರ ವತಿಯಿಂದ 
ಹೊಸದಾಗಿ ಪ್ರಾರಂಭಿಸಿರುವ ಶ್ವೇತ ವಿದ್ಯಾ ಸಂಸ್ಥೆ (ರಿ) ವೃದ್ಧಾಶ್ರಮ 


2019-20 


05 


ಸಕಲೇಶಪುರ 


ಹಾಸನ `ಜಿಲ್ಲೆಯ`"ಸಕಲೇಶಷೆರೆ- ಕಂದಾಯ `` ಉಪವಿಭಾಗದಲ್ಲಿ 
ಮಧುಶ್ರೀ ಮಹಿಳಾ ಸಮಾಜ (ರಿ), ಅರಕಲಗೂಡು, ಹಾಸನ ಜಿಲ್ಲೆ 
ಇವರ ವತಿಯಿಂದ ಹೊಸದಾಗಿ ಪ್ರಾರಂಭಿಸಿರುವ ಮಧುಶ್ರೀ ಮಹಿಳಾ 
ಸಮಾಜ (ರಿ) ವೃದ್ಧಾಶ್ರಮ 


2015-205 


06 


ಸಾಗರ 


ಶಿವಮೊಗ್ಗ ಜಿಲ್ಲೆಯ" "ಸಾಗರ ಕಂದಾಯ `ಉಪನಿಭಾಗದಲ್ಲಿ 
ನಂದಾದೀಪ ಅಂಗವಿಕಲ ಶಿಕ್ಷಣ ಮತ್ತು ಪುನಶ್ನೇತನ ಸಂಸ್ಥೆ (ರಿ), 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ವತಿಯಿಂದ ಹೊಸದಾಗಿ 
ಪ್ರಾರಂಭಿಸಿರುವ ನಂದಾದೀಪ ಅಂಗವಿಕಲ ಶಿಕ್ಷಣ ಮತ್ತು 
ಪುನಶ್ಚೇತನ ಸಂಸ್ಥೆ (ರಿ) ವೃದ್ಧಾಶ್ರಮ 


2019-20 


07 


ಶಿವಮೊಗ್ಗ 


ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ "ಕಂದಾಯ ಉಪನಿಭಾಗದಲ್ಲಿ 
ಸಿದ್ದೇಶ್ವರ ರೂರಲ್‌ ಡೆವಲಪ್‌ಮೆಂಟ್‌ ಸೊಸೈಟಿ (ರಿ), ಹಿರಿಯೂರು 
ಚಿತ್ರದುರ್ಗ ಜಿಲ್ಲೆ ಇವರ ವತಿಯಿಂದ ಹೊಸದಾಗಿ ಪ್ರಾರಂಭಿಸಿರುವ 
ಸಿದ್ದೇಶ್ವರ ರೂರಲ್‌ ಡೆವಲಪ್‌ಮೆಂಟ್‌ ಸೊಸೈಟಿ (ರಿ) ವೃದ್ಧಾಶ್ರಮ 


2095-20 


08 


ತುಮಕೂರು 


ತುಮಕೂರು"`ಜಿಲ್ಲೆಯೆ` ಪಮಕೂರು `` ಕಂದಾಯ 'ಉಪೆನಿಭಾಗದಲ್ಲಿ 
ಶ್ರೀ ಶಾರದಾಂಬ ಟ್ರಸ್ಟ್‌ (ರಿ), ತುಮಕೂರು ಜಿಲ್ಲೆ ಇವರ ವತಿಯಿಂದ 
ಹೊಸದಾಗಿ ಪ್ರಾರಂಭಿಸಿರುವ ಶ್ರೀ ಶಾರದಾಂಬ ಟ್ರಸ್ಟ್‌ (ರಿ). 
ವೃದ್ಧಾಶ್ರಮ 


2020-21 


ಮಾನ್ಯ ವಿಧಾನ ಪರಿ 


ಪತ್ತಿನ ಸದಸ್ಯರಾದ ಶ್ರೀ ಕೆ.ಗೋವಿಂದರಾಜ್‌ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸ 


೦ಖ್ಯೆ:503ಕ್ಕೆ 
ಅನುಬಂಧ-3 


ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಗಳು 


ಕ್ರ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಗಳನ್ನು ನಡೆಸುತ್ತಿರುವ ಸಂಸ್ಥೆಗಳ ಹೆಸರು 
pe ಣೆ: Kl pe) [-) 
ಸಂ. | ಜೆಥೆಯ ಹೆಸರು ಮತ್ತು ವಿಳಾಸ 
ನೈಟಿಂಗೇಲ್‌, ಮೆಡಿಕಲ್‌ ಟ್ರಸ್‌, ನಂ.337, 2ನೇ ಕಾಸ್‌, 1ನೇ ಬಾಕ್‌ 
1 | ಬೆಂಗಳೂರು ನಗರ ("ಈ ವ ’ Ca ಫೌ 
ನ ಆರ್‌.ಟಿ.ನಗರ, ಬೆಂಗಳೂರು 560 032 
» ಬೆಂಗಳೂರು ಸರ್ವೋದಯ ಸರ್ವಿಸ್‌ ಸೊಸೈಟಿ, ಎವರ್‌ ಗೀನ್‌ ಸ್ಕೂಲ್‌ ಹತ್ತಿರ, ವಿಜಯಪುರ, 
ಗ್ರಾಮಾಂತರ" ದೇವನಹಳ್ಳಿ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ 
3 ಬಳಾರಿ ಸಮಗ್ರ ಸಾಮಾಜಿಕ ಹಾಗೂ ನೈತಿಕ ಅಭಿವೃದ್ಧಿ (ಸ್ಮೈಲ್‌) ಸಂಸ್ಥೆ, ಎ.ಪಿ.ಎಂ.ಸಿ 
೪ ಹತ್ತಿರ, ಕುರುಗೋಡು 583116, ಬಳ್ಳಾರಿ 
4 [ಬೀದರ್‌ ಡಾ:ಬಿ.ಆರ್‌.ಅಂಬೇಡ್ಕರ್‌ ಕಲ್ಲರಲ್‌ ಸೊಸೈಟಿ, ಹೆಚ್‌.ನಂ 811228, ಹೌಸ್‌ ಆಫ್‌ 
ಡಾನ್‌, ಕೆ.ಇ.ಬಿ ರಸ್ತೆ, ಬೀದರ್‌ 
5 | ಬಾಗಲಕೋಟೆ ಶ್ರೀ ಕನಕದಾಸ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ, ತೆಗ್ಗಿ ಬೀಳಗಿ ತಾಲ್ಲೂಕು. 
ಬಾಗಲಕೋಟೆ 
6 |2ಜಯಶುರ ಮುಧೋಳ ಶಿವಯೋಗಿ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಜೋಳದಪಕಾ, ಬಾಲ್ಕಿ 
ತಾಲ್ಲೂಕು, ಬೀದರ್‌ ಜಿಲ್ಲೆ 
ಶ್ರೀ ವಿಷ್ಣು ವಿದ್ಧಾ ಸಂಸ್ಥೆ, ಜೊಕ್ಷನಹಳ್ಳಿ, ಏನಿಗದಲೆ, ಚಿಂತಾಮಣಿ ತಾಲ್ಲೂಕು, 
po ke) po) ಪಿ [-) ಶ್ರ ೪ ' Ns 
7 ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆ 
| ಸೊಸೈಟಿ ಫಾರ್‌ ಪೀಪಲ್‌ ಇಂಟಿಗ್ರೇಟೆಡ್‌ ಡೆವಲಪ್‌ಮೆಂಟ್‌. (ರಿ), 
ಚೆಕ್ಷ ಈ ~್‌ | 
8 ಮಗಳೂರು ಚಿಕ್ಕಮಗಳೂರು 
ಶ್ರೀ ಬಸವೇಶ್ವರ ವಿದ್ಯಾಸಂಸ್ಥೆ (೦). ಗಾರೆಹಟ್ಟಿ ಲೋಕಾಯುಕ್ತ ಕಛೇರಿ, ಬಿ.ಡಿ.ರಸ್ತೆ 
೨ | ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆ 
10 ರವಾಡ ವಿಶ್ವಧರ್ಮ ಮಹಿಳಾ ಮತ್ತು ಮಕ್ಕಳ ಶಿಕ್ಷಣ ಸೇವಾಶ್ರಮ ಸಮಿತಿ, ವೀರಾಪುರ 
ಧಾ ಓಣಿ, ಹಕ್ಕಲ ಹುಬ್ಬಳ್ಳಿ. ಧಾರವಾಡ 
1 [nor ಶ್ರೀ ಸಿದ್ದೇಶ್ವರ ವಿದ್ಯಾಪೀಠ (ರಿ) ತಾಳಿಕೋಟೆ, ಪೊಲೀಸ್‌ ಸ್ಟೇಷನ್‌ ರಸ್ತೆ, ಹತ್ತಿರ, 
ವಿಲ್ಲಟ ನಗರ, ತಾಳಿಕೋಟೆ, ವಿಜಯಪುರ ಜಿಲ್ಲೆ. 
12 [ಹಾಸನ ಶರಾವತಿ ಎಜುಕೇಷನ್‌ ಸೊಸೈಟಿ, (ರ), ದಂಡಿಗನಹಳ್ಳಿ, ಚನ್ನರಾಯ"।ಪಟ್ಟಣ ತಾ: 
f ಹಾಸನ ಜಿಲ್ಲೆ. 
13 [ಹಾವೇರಿ ಜೋಶಿ ಚಾರಿಟೇಬಲ್‌`ಟ್ರಸ್ಟ್‌ (ರ), ಜೋತಿ ಮನೆ, ರಾಘವೇಂದ್ರ ಮೆಠದ್‌`ಪತ್ತಿರೆ. 


ಹಾನಗಲ್‌, ಹಾವೇರಿ ಜಿಲ್ಲೆ 


ದಿವ್ಯಜ್ಯೋತಿ ಎಜುಕೇಷನ್‌ & ಕಲ್ಲರಲ್‌ ಸೊಸೈಟಿ, . ಅರಿಕುಂಟೆ ಗ್ರಾಮ, | 


Gc `ಮಣಿಗಾನಹಳ್ಳಿ ಅಂಚೆ, ಶ್ರೀನಿವಾಸಪುರ ತಾ: ಕೋಲಾರ 
sl ಶ್ರೀ ಸಿದ್ದೇಶ್ವರ ವಿದ್ಯಾಪೀಠ (ರಿ) ತಾಳಿಕೋಟೆ, ಪೊಲೀಸ್‌ ಸ್ಟೇಷನ್‌ ರಸ್ತೆ, ಹತ್ತಿರ, 
ವ ವಿಲ್ಲಟ ನಗರ, ತಾಳಿಕೋಟೆ, ವಿಜಯಪುರ ಜಿಲ್ಲೆ. 
16 ಮಂಡ್ಯ ಅಕ್ಷಯ ನಿಕೇತನ ಟ್ರಸ್ಟ್‌ (ರಿ), ಸೊನಗಹಳ್ಳಿ, ಮಂಡ್ಯ ಜಿಲ್ಲೆ 
pi p ಸ ಪರಿವ ಸಂಸ್ಥೆ, 
ಅಕ್ತೆಸೆಟ್‌ (ರಿ, ಗ್ರಾಮೀಣ ಶಿಕ್ಷಣ. .ಮತ್ತು ಸಮಾಜ ಪರಿವರ್ತನ ಸಂಸ್ಥೆ 
ತಿಟ್ಟಮಾರನಹಳ್ಳಿ, ಚನ್ನಪಟ್ಟಣ, ತಾಲ್ಲೂಕು, ರಾಮನಗರ 
18 ಶಿವಮೊಗ್ಗೆ ಲಲಿತಾ ಅಕಾಡೆಮಿ, ಪಾಷ್ಕುಲರ್‌ ರೈಸ್‌'ಮಿಲ್‌`'ಹತ್ತಿರೆ'ಹೊನ್ನಾಳಿ ರಸ್ತೆ, ಶಿವಮೊಗ್ಗ 
ಶೀ ರಾಮು ಫೌಂಡೇಷನ್‌ ಫಾರ್‌ ರೂರಲ್‌. ಆರ್ಗನ್ನೆಸೇಷನ್‌ (ರಿ), ನಂ.1616, 
ಮ ನ್‌ K p) 
EE 3ನೇ ಕ್ರಾಸ್‌, ಎಂ.ಜಿ.ರಸ್ತೆ, ತುಮಕೂರು 
ಎಸೆ ವ್‌ 
Es ಗ್ರೀನ್‌ ಗ್ರಾಮೀಣಾಭಿವೃದ್ಧಿ ತರಬೇತಿ ಸಂಸ್ಥೆ (ರಿ), ನಂ.238, ಪ್ರಜ್ಯೋನಿಜ ನಿಲಯ, 
ಜ್ಯೋತಿ ಸ್ಕೂಲ್‌ ಹತ್ತಿರ ನಿಮಿಷಾಂಬ ನಗರ, ಮೈಸೂರು. 
ಶ್ರೀ ಬಾಲಾಜಿ ಗಾಮೀಣಾಭಿವೃದ್ದಿ ಮತ್ತು ಶಿಕಣ ಸಂಸ್ಥೆ, ಅಂಬೇಡ್ಡರ್‌ ನಗರ 
ಯಾದ ರು ಖು LSA) > ಥಿ ಠ್ರ ಶಿ 
#1 he ಯಾದಗಿರಿ 
22 | ಉತ್ತರ ಕನ್ನಡ ಶ್ರೀ ಮಲ್ಲಿಕಾರ್ಜುನ ಜನಸೇವಾ ಸೊಸ್ಯೆಟಿ, ಬೆಳಗಾವಿ ಶಾಖೆ, ಕಾರವಾರ 
ಶ್ರೀ ವಿನಾಯಕ ಎಜುಕೇಷನ್‌ ಸೊಸೈಟಿ (ರ), ನಂ.22/62. 2ನೇ ತಿರುವು, 
23 |ಚಾಮ ಗರ p ಈ 
ಶಾಜಧೆ ಭ್ರಮರಂಭ ಬಡಾವಣೆ, ಚಾಮರಾಜನಗರ ಜಿಲ್ಲೆ. 
ವಿಶ್ವಾಸ್‌ ಟ್ರಸ್ಟ್‌, ವೆಲೆನ್ಸಿಯಾ ಹಾಲ್‌ ರಸ್ತೆ, 4ನೇ ಅಡ್ಡರಸ್ತೆ, ಮಂಗಳೂರು, ದಕ್ಷಿಣ 
ಲ ಈ ಕನ್ನಡ ಜಿಲ್ಲೆ : 
ಜೆ.ಎಸ್‌.ಎಸ್‌ ಮೆಡಿಕಲ್‌ ಸರ್ವಿಸ್‌ ಟ್ರಸ್‌, ಜಗದುರು ಡಾ: ಶ್ರೀ ಶಿವರಾತ್ರಿ 
25 |ಮೈಸೂರು ಲ A ಅಪ 
೪ ರಾಜೇಂದ್ರ ವೃತ್ತ, ಮೈಸೂರು 
Seles ಉಡುಪಿ ಮಹಿಳಾ ಮಂಡಳಿಗಳ ಒಕ್ಕೂಟ (ರಿ), ಉಡುಪಿ ಕೃಷ್ಣಕೃಪ ಕಾಂಪೌಂಡ್‌, 
ವಿಶ್ವಾಸ್‌ ಟವರ್‌ ಹತ್ತಿರ, ಕೋರ್ಟ್‌ ಹಿಂಬದಿ ರಸ್ತೆ, ಉಡುಪಿ 
27 |ದಾವಣಗೆರೆ ಗಾಯಿತ್ರಿ ಗ್ರಾಮೀಣ ವಿದ್ಯಾಸಂಸ್ಥೆ (ರಿ), ಮಾಯಕೊಂಡ ದಾವಣಗೆರೆ 
28 |ರಾಯಚೂರು ಸುರಕ್ಷಾ ಸಂಸ್ಥೆ. ಸ್ಟೇಷನ್‌ ಏರಿಯಾ, ಗುಡ್‌ಷಡ್‌ ರಸ್ತೆ, ರಾಯಚೂರು 


ಥಿ 'ಬ 


ekokkokok 


